ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 1564 
ಸದಸ್ಯರ ಹೆಸರು ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ 
(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕೆ 11-03-2022 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 


(ಅ) ಬರಗಾಲ, ಮಳೆಹಾನಿ, 
ಪ್ರಾಣಿ ಹಾವಳಿ ಮತ್ತು ಪ್ರಕೃತಿ 
ವಿಕೋಪದಿಂದ ರೈತರು ಬೆಳೆದ 


ಬೆಳೆಗಳು ಹಾಳಾದಲ್ಲಿ 
ಸರ್ಕಾರದಿಂದ ರೈತರಿಗೆ 
ದೊರೆಯುತ್ತಿರುವ 
ಪರಿಹಾರಗಳೇನು; (ವಿವರ 
ನೀಡುವುದು) 


ಪ್ರುಸಕ ಸಾಲಿನ ಪ್ರವಾಹದಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ 
ಹಾನಿಯಾಗಿದ್ದು, ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಹೆಚ್ಚಿನ ಆರ್ಥಿಕ 
ನೆರವು ನೀಡುವ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಡಿಸೆಂಬರ್‌ 
ಮಾಹೆಯಲ್ಲಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ನೀಡಿರುವ 
ಹೇಳಿಕೆಯನುಸಾರ ಪ್ರವಾಹದಿಂದ ಬೆಳೆ ಹಾನಿಯಾದ ರೈತರಿಗೆ 
ಇನ್‌ಪುಟ್‌ ಸಬ್ಬಿಡಿ ಪಾವತಿಸಲು ಮಾರ್ಗಸೂಚಿಯಲ್ಲಿ ಪ್ರತಿ 
ಹೆಕ್ಟೇರ್‌ಗೆ ನಿಗಧಿ ಪಡಿಸಿದ ದರವನ್ನು ಈ ಕೆಳಕಂಡಂತೆ ಹೆಚ್ಚಿಸಿದೆ: 


ಮಾರ್ಗಸೂಚಿ | ಒಟ್ಟು 
13,600/— 


ದರ 
ರ 
PEA 


ರಾಜ್ಯ ಸರ್ಕಾರದ 
ಹೆಚ್ಚುವರಿ ಮೊತ್ತ 
6,800/- | 
11,500/~ | 


18,000/- 10,000/~ 


| ಬಹುವಾರ್ಷಿಕ 


| 


(ಆ) ಕಳೆದ 3 ವರ್ಷಗಳಲ್ಲಿ ಈ | 2021ನೇ ಸಾಲಿನ ಪ್ರವಾಹದಿಂದ ಬೆಳೆ ಹಾನಿಯಾದ 1849 ಲಕ್ಷ 


ರೀತಿಯ ಬೆಳೆ ನಷ್ಟದಿಂದ 
ರಾಜ್ಯದಲ್ಲಿ 
ತೊಂದರೆಗೊಳಗಾಗಿರುವ 
ರೈತರ ಸಂಖ್ಯೆ ಎಷ್ಟು; ಮತ್ತು 
ನಷ್ಟದ ಪ್ರಮಾಣವೆಷ್ಟು 
ಹಾಗೂ ಇವರಿಗೆ ಸರ್ಕಾರದಿಂದ 
ಬಿಡುಗಡೆಯಾಗಿರುವ 
ಪರಿಹಾರವೆಷ್ಟು; 


(ತಾಲ್ಲೂಕುಖಾರು ಮತ್ತು 


ರೈತರಿಗೆ ರೂ.2435.557 ಕೋಟಿ ಇನ್ಬುಟ್‌ ಸಬ್ಬಿಡಿಯನ್ನು, 2020ನೇ 
ಸಾಲಿನ ಪ್ರವಾಹದಿಂದ ಬೆಳೆ ಹಾನಿಯಾದ 12.00ಲಕ್ಷ ರೈತರಿಗೆ 
ರೂ.4171 ಕೋಟಿ ಹಾಗೂ 2019ನೇ ಸಾಲಿನ ಪ್ರವಾಹದಿಂದ ಬೆಳೆ 
ಹಾನಿಯಾದ 6.71ಲಕ್ಷ ರೈತರಿಗೆ ರೂ.1232.20ಕೋಟಿ ಇನ್‌ಪುಟ್‌ 
ಸಬ್ಬಿಡಿಯನ್ನು ಪರಿಹಾರ ತಂತ್ರಾಂಶದ ಮೂಲಕ ರೈತರ ಬ್ಯಾಂಕ್‌ 
ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ. ಜಿಲ್ಲಾವಾರು ವಿವರ 
ಅನುಬಂಧದಲ್ಲಿ ಒದಗಿಸಿದೆ. 

ತಾಲ್ಲೂಕುವಾರು ಮತ್ತು ಫಲಾನುಭವಿವಾರು ಮಾಹಿತಿಯು 
https:/flandrecords.karnataka.gov.in/PariharaPayment/ 


ಫಲಾನುಭವಿವಾರು ಮಾಹಿತಿ | ಜಾಲತಾಣದಲ್ಲಿ ಲಭ್ಯವಿದೆ. 


ನೀಡುವುದು) 


(ಇ) ಕಳೆದ 3 ವರ್ಷಗಳಲ್ಲಿ 
ರಾಜ್ಯದ ಜಿಲ್ಲೆಯಲ್ಲಿ ಪುಭಾನ 
ಮಂತ್ರಿ ಸುರಕ್ಷಾ ಫಸಲ್‌ 
ಭೀಮಾ ಯೋಜನೆಯಡಿ ವಿಮೆ 
ಮಾಡಿಸಲು ಅರ್ಜಿ ಸಲ್ಲಿಸಿರುವ 
ರೈತರೆಷ್ಟು; ಅರ್ಜಿ ಸಲ್ಲಿಸಿ ವಿಮೆ 


ವಿಮೆ ಮೊತ್ತದ ವಿವರಗಳನ್ನು | 


ತಾಲ್ಲೂಕುವಾರು ಮತ್ತು 
ಫಲಾನುಭವಿವಾರು 


ನೀಡುವುದು) 


2018-19ನೇ ಸಾಲಿನಿಂದ 2020-21ನೇ ಸಾಲಿನಲ್ಲಿ ಪ್ರಭಾನಮಂತ್ರಿ. 
ಫಸಲ್‌ ಭೀಮಾ ಯೋಜನೆಯಡಿ ವಿಮೆ ಮಾಡಿಸಿದ ರೈತರಿಗೆ ವಿವರ, 
ಬೆಳೆ ವಿಮೆ ಪರಿಹಾರ ಪಡೆದ ಫಲಾನುಭವಿಗಳ ಹಾಗೂ ಮೊತ್ತದ 
ವಿವರ ಈ ಕೆಳಕಂಡಂತಿದೆ: 


(ಆರ್ಥಿಕ ರೂ. ಲಕ್ಷಗಳಲ್ಲಿ) 


ಒಟ್ಟು ಇತ್ಯರ್ಥಪಡಿಸಿರುವ 
ವರ್ಷ ನೋಂದಾಯಿಸಿದ ಪರಿಹಾರ 
ರೈತರ ಸಂಖ, | ಫಲಾನುಭವಿಗಳ | ಮೂತ್ರ | 
2018-19 | 1784950 1278417 | 259440.39 


733998 | 8452492 
481367 


{2019-20 2101929 
2020-21 1488444 


A 


-2- 


(ಈ) ಪ್ರಧಾನ ಮಂತ್ರಿ-ಸುರಕ್ಷಾ | 2018-19ನೇ ಸಾಲಿನಿಂದ 2020-21ರವರೆಗೆ ಪ್ರಧಾನ ಮಂತ್ರಿ ಫಸಲ್‌ 


ಫಸಲ್‌ ಭೀಮಾ | ಭೀಮಾ ಯೋಜನೆಯಡಿ ಅರ್ಜಿ ಸಲ್ಲಿಸಿಯೂ ವಿಮೆ ಪಡೆಯದ 

ಯೋಜನೆಯಡಿ ಅರ್ಜಿ | ರೈತರ ಸಂಖ್ಯೆ ಈ ಕೆಳಕಂಡಂತಿದೆ: 
"ಸಲ್ಲಿಸಿಯೂ-ವಿಮೆ-ಪಡೆಯದ | ---- —್ನಾ ಹಡ — 

ರೈತರಷ್ಟು: ವಿಮೆ ಮೊತ್ತ | ವರ್ಷ ಮವ ಚಯ 

ಬಾರದಿರುವುದಕ್ಕೆ | 2018-19 | 10905 

ಕಾರಣಗಳೇನು? (ಸಂಪೂರ್ಣ 2019-20 - 25097 

ವಿವರ ನೀಡುವುದು) ” 2020-21 12575 


2016-17 ರಿಂದ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್‌ 
ಭೀಮಾ ಯೋಜನೆಯನ್ನು ವೈಜ್ಞಾನಿಕವಾಗಿ ಸಂರಕ್ಷಣೆ ಪೋರ್ಟಲ್‌ 
ಮುಖಾಂತರ ಅನುಷ್ಠಾನಗೊಳಿಸಲಾಗುತ್ತಿದೆ. ಕರ್ನಾಟಿಕ ರೈತರ 
ಸುರಕ್ಷಾ ಪ್ರಧಾನಮಂತ್ರಿ ಫಸಲ್‌ ಭೀಮಾ ಯೋಜನೆಯು 
ಕ್ಲೇತ್ರಾಧಾರಿತ ಹಾಗೂ ಇಳುವರಿ ಆಧಾರಿತ ಯೋಜನೆಯಾಗಿಯ್ಲ, 
ಮಾರ್ಗಸೂಚಿಯನುಸಾರ ಹೋಬಳಿ/ಗ್ರಾಮಾಪಂಚಾಯತಿ 
ಮಟ್ಟದಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯವರು ನೀಡುವ 
ಬೆಳೆ ಕಟಾವು ಪ್ರಯೋಗಗಳಿಂದ ಬಂದಂತಹ ವಾಸ್ತವಿಕ 
ಇಳುವರಿಯು (ನಂಟ! ಳಃ) ವಿಗದಿಪಡಿಸಲಾದ ಪ್ರಾರಂಭಿಕ 
ಇಳುವರಿಗಿಂತ (Threshold ಳಃ!) ಕಡಿಮೆ ಇದರೆ, ಇಳುವರಿಯ 
ಶೇಕಡವಾರು ಕೊರತೆಗನುಗುಣವಾಗಿ ಬೆಳೆ ವಿಮಾ ನಷ್ಟ 
ಪರಿಹಾರವನ್ನು ಲೆಕ್ಕ ಹಾಕಲಾಗುತ್ತದೆ. 


ಮುಂಗಾರು 2018ರ ಹಂಗಾಮಿನಿಂದ ಬೆಳೆ ಕಟಾವು ಆಧಾರದ ಮೇಲೆ 
ಚೆಳೆ ವಿಮೆ ಪರಿಹಾರ ಲೆಕ್ಕ ಹಾಕಲು ಸಂರಕ್ಷಣೆ ತಂತ್ರಾಂಶದಲ್ಲಿ 
ಕೇಂದ್ರ ಸರ್ಕಾರದಿಂದ ಅನುಮೋದಿಸಿದ ವಿನಾಯಿತಿಗಳನ್ನು 
ಅಳವಡಿಸಿಕೊಂಡು ಬೆಳೆ ನೋಂದಣಿಯಾದ ಪ್ರಸ್ತಾವನೆಗಳೊಂದಿಗೆ 
ಬೆಳೆ ಸಮೀಕ್ಷೆಯ ದತ್ತಾಂಶವನ್ನು ತಾಳೆ ಮಾಡಿ, ತಾಳೆಯಾಗಿರುವ 
ಪ್ರಸ್ತಾವನೆಗಳಿಗೆ ಮಾತ್ರ ಬೆಳೆ ವಿಮೆ ಪರಿಹಾರ ಮೊತ್ತ ಲೆಕ್ಕಾಚಾರ 
ಮಾಡಲಾಗುತ್ತದೆ. 


ಈ ಎರಡು ಪ್ರಕ್ರಿಯೆಯಿಂದಾಗಿ ವಿಮಾ ಪರಿಹಾರ .ಮೊತ್ತ 
ಇತ್ಯರ್ಥವಾಗಿರಲು ವಿಳಂಬವಾಗಿರುತ್ತದೆ. ಉಳಿದಂತೆ, ರೈತ 
ಫಲಾನುಭವಿಗಳ ಆಧಾರ್‌ ಸಂಖ್ಯೆ ಬ್ಯಾಂಕ್‌ ಖಾತೆಗೆ ಲಿಂಕ್‌ ಆಗದೆ 
ಇರುವ ಕಾರಣ/ Account reached maximum Credit limit set on 
account/ A/c Blocked or Frozen/ Inactive Aadhaar/NPCl failed 
ಕಾರಣಗಳಿಂದ ಬಾಕಿ ಇರುವ ವಿಮಾ ಪರಿಹಾರ ಮೊತ್ತವನ್ನು 
ಅನುಷ್ಠಾನ ವಿಮಾ ಸಂಸ್ಥೆಯವರಿಂದ ಇತ್ಯರ್ಥಪಡಿಸುವ ಕಾರ್ಯ 


ಪ್ರಕಿಯೆಯಲ್ಲಿರುತ್ತದೆ. | 
(ಹಷಿ ಇಲಾಖೆಯಿಂದ ವರ್ಗಾವಣೆಗೊಂಡಿದೆು  . Fe 
ಕೆಂಇ117 ಟಎನ್‌ಆರ್‌ 2022 
' (ಹಲ್‌. ಅಶೋಕ) 


ಕಂದಾಯ ಸಚಿವರು 


ಎಧಾನ ಪರಿತ್ಲತ್ತಿನ ಸುಕ್ಕ ಜುರುತಿಲ್ಲಶು ಹೆಸ್ನೆ ಸಂಖ್ಗೇ: 1564 
. - ೬ 
” ಅನುಬಂದ -: 


2019 Input Subsidy payment details 
SLNo. District - Area Affected |No of Amount Paid in 
in Ha Beneficaries [crores 
1 


° 170650 128969 279.33 
” 179513| 114634 210.22 
75816 . 


ವಿನಾಸ ಪರಿಶೆತ್ತಿನ ಚುಕ್ತ ಸುಮುಸಿಲ್ಲನ ಪ್ರಣ್ನೆ ಸಂಸ್ಜೇ: 1564ಕ್ಥ 
ಅನುಬಂಧ | 


236426 186702 
270349] 135458} 
203525 112377 
Belapavi 
Bagalkote 112475| 67662 
Yadagiri 
| 9 [Riiuvr 7 | 4328) 3646] © 2411) 

| _M_\Chitradurgaa | S688) doo 3481) 
{14 Haven - | OO 3] 190] 107 


Koppal 


| 21 Dakshina Kannada 
| 22 Udupi |--- 38fooOo39f 0.09] 
|. 196824 120034 


ಎಭಾಸ ಪಿನ ಚುಕ್ಲೆ ಸುಖುತಿಲ್ಲದ ಹೆಕ್ಗೆ ಸಂಖ್ದೆ:1564 ಫೆ 
" ಕ 
” ಅನುಬಂದ... 


2021 Input Subsidy payment details 


Mv Noof Amount Paid in 
P Beneficaries [crores | 


agalkote 55084 6332 101.32 


.No. 


[ed 


elagavi 

lary 42008 
engaluru Rural 
engaluru Urban 3799 5989 
ider 


hamarajanagar 
hikabalapura_ 
hikamagalur 

iradurga 
8 


. ಈ 
fr ಪನಿ “ slow 
ill 


11 _ [Dakshina Kannada 
2 _ [Davanagere 26956)" 2660 
3 [Dhenwad 
ಇರಲ 
15 Hassan | So 16S 14196 
| 16 [Hever 
[17 JKataburgi 
[_18_ [Kodagu 
Kolar 7872) 77.65] 
|_20 [Koppal 
[21 [Mandya 
| 22 [Mysur 789) 542] 
—23—JRaihu | Sess oe 116.50) 
66845 
[_25 |Shivamogga 
|_26 [Tumkur 
EAN NS NT ET SE 
[20 Nisyanegera | sie S00 1734 
30 Mieyeovra | gee 259) 368 
“an | 


